ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಗೋಹತ್ಯೆ ನಿಷೇಧ ಕಾಯ್ದೆ ಕುರಿತು ಇರುವ ಗೊಂದಲದ ಬಗ್ಗೆ 
ಶ್ರೀ ಸಿ. ಎಂ. ಇಬ್ರಾಹಿಂ೦(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
76 (518) ಪಶುಸಂಗೋಪನೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಸದ್ಯ ಒಟ್ಟು ಎಷ್ಟು ಗೋಶಾಲೆಗಳು ಚಾಲ್ತಿಯಲ್ಲಿವೆ; ಅದರಲ್ಲಿ ಸರ್ಕಾರಿ, ಖಾಸಗಿ/ಸ್ವಯಂ ಸೇವಾ 
ಸಂಘ ಇತ್ಯಾದಿ ನಡೆಸಿಕೊಂಡು ಬರುತ್ತಿರುವ ಗೋಶಾಲೆಗಳ ಜಿಲ್ಲಾ, ತಾಲ್ಲೂಕು ಮತ್ತು ಗ್ರಾಮ/ಹೋಬಳಿ ಮಟ್ಟಿಗಳ 
ಸಂಪೂರ್ಣ ಮಾಹಿತಿಯನ್ನು ಒದಗಿಸುವುದು; 


(ಆ) ರಾಜ್ಯ ಸರ್ಕಾರದ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಿಂದ ರೈತ ಭಾಂದವರಿಗೆ ಮತ್ತು ವೃತ್ತಿ ನಿರತ ಹಾಗೂ 
ಖಾದ್ಯ ಸೇವನೆ ಮಾಡುವವರಿಗೆ ಆಗುವ ಗಂಭೀರ ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಪರಿಹಾರಕ್ಕೆ ತೆಗೆದುಕೊಂಡ ಕ್ರಮಗಳೇನು; 


(ಇ) ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಿಂದ ವಯಸ್ಸಾದ ಮತ್ತು ಹೊಲದಲ್ಲಿ ಉಳುವೆ ಮಾಡಲು ಸಾಧ್ಯವಾಗದೇ 
ಸಾಕಲು ಹೊರೆ ಅನ್ನಿಸುವಂತಹ ಗೋವುಗಳನ್ನು ಸರ್ಕಾರ ಖರೀದಿ ಮಾಡುತ್ತದೆಯೇ: ಮಾಡುವುದಾದಲ್ಲಿ, ಅವುಗಳ 
ಪಾಲನೆ/ನಿರ್ವಹಣೆಗೆ ರಾಜ್‌ಯ ಸರ್ಕಾರದ ಕಾರ್ಯ ಯೋಜನೆಗಳೇನು; 


(ಈ) ರಾಜ್ಯದಲ್ಲಿ ಒಟ್ಟು ಎಷ್ಟು ಪಶುಪಾಲನಾ ಆಸ್ಪತ್ರೆಗಳಿವೆ; ಅದರಲ್ಲಿ ಮಂಜೂರಾಗಿರುವ ಪಶು ವೈದ್ಯರ 
ಹುದ್ದೆಗಳೆಷ್ಟು; ಸದ್ಯ ಎಷ್ಟು ಪಶು ವೈದ್ಯರು ಕಾರ್ಯ ನಿರ್ವಹಿಸುತ್ತಿದ್ದಾರೆ? (ಸಂಪೂರ್ಣ ಮಾಹಿತಿ ಒದಗಿಸುವುದು) 


